ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 

ಮಂಗಳವಾರ, ದಿನಾಂಕ : 23ನೇ ಜುಲೈ, 2019 
ಸರ್ಕಾರಿ ಶಾಲಾ ಕಟ್ಟಡಗಳ ಕುರಿತು 
ಶ್ರೀ ವಿವೇಕ್‌ರಾವ್‌ ವಸಂತರಾವ್‌ ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
553 (569) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ಬೆಳಗಾವಿ ಜಿಲ್ಲೆಯಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಸಂಖ್ಯೆ ಎಷ್ಟು ; 
(ಆ) ಈ ಶಾಲೆಗಳಿಗೆ ತರಗತಿವಾರು ಶಾಲಾ ಕೊಠಡಿಗಳು ಇವೆಯೇ ; ಇದ್ದಲ್ಲಿ, ಕೊಠಡಿಗಳ ಸಂಖ್ಯೆ ಎಷ್ಟು ; 
(ಇ) ಈ ಪೈಕಿ ಸುಸ್ಥಿತಿಯಲ್ಲಿರುವ ಕೊಠಡಿಗಳ ಸಂಖ್ಯೆ ಎಷ್ಟು ; ಹಾಗೂ ಶಿಥಿಲಾವಸ್ಥೆಯಲ್ಲಿರುವ/ದುರಸ್ಥಿಯಲ್ಲಿರುವ ಕೊಠಡಿಗಳ 
ಸಂಖ್ಯೆ ಎಷ್ಟು ; 
(ಈ) ದುರಸ್ಥಿಯಲ್ಲಿರುವ ಕೊಠಡಿಗಳ ಸುಧಾರಣೆ ಮಾಡಲು ಸರ್ಕಾರವು ಕೈಗೊಂಡ ಕ್ರಮವೇನು ; ಕ್ರಮ ಕೈಗೊಂಡಿದ್ದಲ್ಲಿ ಇದಕ್ಕೆ 
ಬಿಡುಗಡೆಯಾದ ಅನುದಾನವೆಷ್ಟು ; ಮತ್ತು ಯಾವ ಹಂತದಲ್ಲಿದೆ; 
(ಉ) ಶಿಧಿಲಾವಸ್ಥೆಯಲ್ಲಿರುವ ಕಟ್ಟಡಗಳನ್ನು ತೆರವುಗೊಳಿಸಿ, ಹೊಸ ಕಟ್ಟಡ/ಕೊಠಡಿ ನಿರ್ಮಾಣ ಮಾಡಲು ಸರ್ಕಾರವು ಕ್ರಮ 


ಕೈಗೊಂಡಿದೆಯೇ ; ಕೈಗೊಂಡಿದ್ದಲ್ಲಿ, ತಾಲ್ಲೂಕುವಾರು ಮಾಹಿತಿ ನೀಡುವುದು? 


